ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸಂಖ್ಯೆ: 1875(2166) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಕೆ.ಎ.ತಿಷ್ಟೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 
ವಿಷಯ: ನಗರರಸ್ತೆಸಾರಿಗೆ ನಿರ್ದೇಶನಾಲಯ (0೪17) ದ ಕಾರ್ಯಚರಣೆಗಳ ಬಗ್ಗೆ 


(ಅ) ರಾಜ್ಯದಲ್ಲಿನ ನಗರ ರಸ್ತೆ ಸಾರಿಗೆ ನಿರ್ದೇಶನಾಲಯ (0೦17) ಯಾವಾಗ ಸ್ಥಾಪಿತವಾಯಿತು 
ಈ ನಿರ್ದೇಶನಾಲಯದ ಕಾರ್ಯಚರಣೆಗಳೇನು; (ವಿವರ ನೀಡುವುದು) 


(ಆ) ಈ ನಿರ್ದೆಶನಾಲಯ ನೀತಿ-ನಿಯಮಗಳನ್ನು ರೂಪಿಸುತ್ತಿದೆಯೇ ಅಥವಾ ನಗರ ರಸ್ತೆ 
ಸಾರಿಗೆಗೆ ಸಂಬಂಧಿಸಿದಂತೆ, ಯೋಜನೆಗಳ ತಯಾರಿ, ಅನುಷ್ಠಾನ ಮತ್ತು ನಿರ್ವಹಣೆ 
ಕೆಲಸಗಳನ್ನು ನಿರ್ವಹಿಸುತ್ತಿದೆಯೇ; 


(ಇ) ಹಾಗಿದ್ದಲ್ಲಿ ಈ ನಿರ್ದೇಶನಾಲಯದ ಅಡಿ ಜಿಲ್ಲಾವಾರು ಹಮ್ಮಿಕೊಂಡಿರುವ 
ಯೋಜನೆಗಳು, ಜಾರಿಯಲ್ಲಿರುವ ಯೋಜನೆಗಳು ಮತ್ತು ಅನುಷ್ಠಾನದ ವಿವರಗಳನ್ನು ಬೌತಿಕ- 
ಆರ್ಥಿಕ ಗುರಿ ಹಾಗೂ ಸಾಧನೆಗಳನ್ನು ಒಳಗೊಂಡಂತೆ ವಿವರ ನೀಡುವುದು; 


(ಈ) ಈ ನಿರ್ದೇಶನಾಲಯವು ಬೆಂಗಳೂರು ನಗರದಲ್ಲಿ ವಾಹನ ನಿಲುಗಡೆ ನೀತಿ-2 (Parking 
Policy-2 for Bengaluru) ಜಾರಿಗೊಳಿಸುತ್ತಿದೆಯೇ; ಹಾಗಿದ್ದಲ್ಲಿ ಈ ವಾಹನ ನಿಲುಗಡೆ ನೀತಿ-2ರ 
ಪ್ರಮುಖ ಅಂಶಗಳೇನು; ಈ ನೀತಿಯನ್ನು ಅನುಷ್ಠಾನಗೊಳಿಸುವ ವ್ಯವಸ್ಥೆ ಯಾವುದು ಹಾಗೂ 
ಈ ವ್ಯವಸ್ಥೆಯಲ್ಲಿ ಇದುವರೆಗೂ ಸಂಗಹಿಸಿದ ವಾಹನ ನಿಲುಗಡೆ ಶುಲ್ಕವೆಷ್ಟು ಹಾಗೂ 
ಪಾರ್ಕಿಂಗ್‌ ನಿಯಮ ಉಲ್ಲಂಘನೆಗೆ ವಿಧಿಸುವ ದಂಡವೆಷ್ಟು; (ಸಂಪೂರ್ಣ ವಿವರ 
ನೀಡುವುದು) 


(ಉ) ಹೊಸದಾಗಿ ರೂಪಿತವಾಗಿರುವ ಪಾರ್ಕಿಂಗ್‌ ನೀತಿಯನ್ನು ರಾಜ್ಯದ ಇತರ ನಗರ ಮತ್ತು 
ಪಟ್ಟಿಣ ಪ್ರದೇಶಗಳಿಗೆ ವಿಸ್ತರಿಸಲು ಸರ್ಕಾರ ಆಲೋಚಿಸಿದೆಯೇ? (ವಿವರ ನೀಡುವುದು) 


